ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಭಿಪ್ರಶ್ನೆ ಸಂಖ್ಯೆ 
2 ಸದಸ್ಯರ ಹೆಸರು 

3 ಉತ್ತರಿಸುವ ದಿನಾಂಕ 

4 ಉತ್ತರಿಸುವ ಸಚಿವರು 


: 621 


ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
: 24.09.2020 
: ಸನ್ಮಾನ್ಯ ಮುಖ್ಯಮಂತ್ರಿಯವರು 


ಅನುದಾನವನ್ನು ಬಳಸಿಕೊಳ್ಳಲು ಆಯಾ ಜಿಲ್ಲೆಗಳ 
ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ; ಎಷ್ಟು ಜನ 


ಶಾಸಕರ ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳು 
ಅನುಷ್ಠಾನಗೊಳಿಸಿ ಅನುದಾನವನ್ನು 
ಬಿಡುಗಡೆಗೊಳಿಸಿದ್ದಾರೆ? 


ಕ್ರಸ್ತಂ ಪ್ರಶ್ನ ಉತ್ತರ 
(ಅ) | ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ § 
ಯೋಜನೆಯ ಪರಿಷ್ಕೃತ ಮಾರ್ಗಸೂಚಿ-2014ರ 
ಕಂಡಿಕೆ-2.13ರಲ್ಲಿ ಪ್ರಕೃತಿ ವಿಪತ್ತು ಮತ್ತು Ao 
ವಿಕೋಪದಡಿಯಲ್ಲಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ 
ಯೋಜನೆಯ ಅನುದಾನವನ್ನು ಬಳಕೆ ಮಾಡಿಕೊಳ್ಳಲು 
ಅವಕಾಶ ಕಲ್ಲಿಸಲಾಗಿದೆಯೇ; 

§ (ಅ) | ಕರೋನಾ ವೈರಸ್‌ (ಕೋವಿಡ್‌-19)ನ್ನು ನಿಯಂತ್ರಿಸಲು | ಕರೋನಾ ವೈರಸ್‌ (ಕೋವಿಡ್‌-19)ನ್ನು ನಿಯಂತ್ರಿಸಲು 
ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿಯ | ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿಯ 
ನಿಧಿಯನ್ನು 2020-21ನೇ ಸಾಲಿನಲ್ಲಿ ಮಾತ್ರ ಬಳಕೆ ನಿಧಿಯನ್ನು 2020-21ನೇ ಸಾಲಿನಲ್ಲಿ ಮಾತ್ರ ಬಳಕೆ 
ಮಾಡಲು ಅನುಮತಿಸಲಾಗಿದೆಯೇ, ಮಾಡಲು ಸರ್ಕಾರದ ಅನಧಿಕೃತ ಜ್ಞಾಪನ ಪತ್ರ ಸಂಖ್ಯೆ: 

ಪಿಡಿಎಸ್‌ 38  ಕೆಎಲ್‌ಎಸ್‌ 2020, ದಿನಾಂಕ: 
೦1.೦4.2020ರಲ್ಲಿ ಅನುಮತಿ ನೀಡಲಾಗಿತ್ತು. ತದನಂತರ 
ದಿನಾಂಕ; ೦3.07.2020ರ ಆರ್ಥಿಕ ಇಲಾಖೆಯ 
ನಿರ್ದೇಶನದಂತೆ ತಡೆಹಿಡಿಯಲಾಗಿದೆ. 
(ಇ) | ಶಾಸಕರುಗಳು ಇಚ್ಛಿಸಿದಲ್ಲಿ ಸದರಿ ನಿಧಿಯನ್ನು ಮಾನ್ಯ Oo 
ಮುಖ್ಯಮಂತ್ರಿಯವರ “CM Covid-19 Relief Fund’ ಇಲ 
ಗೆ ದೇಣಿಗೆ ನೀಡಲು ಅನುಮತಿಸಲಾಗಿದೆಯೇ; 
(ಈ) | ಸದರಿ ಆದೇಶದನ್ವಯ ರಾಜ್ಯದ್ಯಂತ ಒಟ್ಟು ಎಷ್ಟು 
ಶಾಸಕರು (ವಿಧಾನಸಭೆ /ವಿಧಾನಪರಿಷತ್‌) 


ವಿವರಗಳನ್ನು ಅನುಬಂಧ-೦1ರಲ್ಲಿ ನೀಡಲಾಗಿದೆ. 


ಸಂಖ್ಯೆ: ಪಿಡಿಎಸ್‌ 59 ಕೆಎಲ್‌ಎಸ್‌ 2020 


ನೆ, 
(ಬಿ.ಎಸ್‌.ಯಡಿಯೂರಪ್ಪ), - 


ಮುಖ್ಯಮಂತ್ರಿ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ:621ರ ಅನುಬಂಧ-1 


Pa 
(ರೂ.ಲಕ್ಷಗಳಲ್ಲಿ) 
ಕೋವಿಡ್‌-19ಗೆ 
ಪ್ರಮ ಮಾನ್ಯ ವಿಧಾನ ಸಭಾ/ವಿಧಾನಪರಿಷತ್‌ A 
ಸಂಖ್ಯೆ ಚೆಲ್ಲಿ ಸದಸ್ಯರುಗಳ ಹೆಸರು ಶೀ/ಶ್ರೀಮತಿ ಬಿಡುಗ ರೊಪ 
ಅನುದಾನ 
ಯಾವ ಶಾಸಕರುಗಳು ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ. 
1 ಬೀದರ್‌ 
ಬಳ್ಳಾರಿ ನಗರ ಕ್ಕೇತ್ರದ ಮಾನ್ಯ ವಿಧಾನ ಸಭಾ RT — 
2020-21ನೇ ಸಾಲಿನ ತಮ್ಮ ಕ್ಲೇತ್ರದ ವ್ಯಾಪ್ತಿಯ 
2 ಬಳಾರಿ ನಿಧಿಯನ್ನು ಮಾನ್ಯ ಮುಖ್ಯಮಂತಿಿಗಳ ಕೋವಿಡ್‌-19 
¥ ಪರಿಹಾರ ನಿಧಿಗಾಗಿ ದೇಣೆಗೆ ನೀಡಲು 
ಒಪ್ಪಿಕೊಂಡಿರುತ್ತಾರೆ. ಸದರಿ ಆರ್ಥಿಕ ಇಲಾಖೆಯ & 
ಹಿಂಬರಹದಂತೆ ತಡೆಹಿಡಿಯಲಾಗಿದೆ. 
3 [ಚಿತ್ರದುರ್ಗ ಯಾವ ಶಾಸಕರುಗಳು ಪ್ರಸ್ತಾವನೆ ಸಲ್ತಿಸಿರುವುದಿಲ್ಲ. 
ದಾವಣಗೆರೆ ದಕ್ಷಿಣ ಮಾನ್ಯ ವಿಧಾನಸಭಾ ಕ್ಲೇತ್ರದ 
ಸದಸ್ಯರು 2020-21ನೇ ಸಾಲಿನ ಅನುದಾನದಲ್ಲಿ 
ದಾವಣಗೆರೆ ರೂ.50.00 ಲಕ್ಷಗಳಅನುದಾನವನ್ನು ಬಳಕೆ 
ಮಾಡಿಕೊಳ್ಳಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸದರಿ 
4 ಆರ್ಥಿಕ ಇಲಾಕೆಯ ಹಿಂಬರಹದಂತೆ ತಡೆಹಿಡಿಯಲಾಗಿದೆ. 
5 [ಕಲಬುರಗಿ ಯಾವ ಶಾಸಕರುಗಳು ಪ್ರಸಾವನೆ ಸಲ್ಲಿಸಿರುವುದಿಲ್ಲ. 
6 [ಯಾದಗಿರಿ ಯಾವ ಶಾಸಕರುಗಳು ಪಸ್ತಾವನೆ ಸಲ್ಲಿಸಿರುವುದಿಲ. a. 
4 ಯಾವ ಶಾಸಕರುಗಳು ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ. 
7 ರಾಯಚೂರು 
8  |ಕೂಪ್ಪಳ ಯಾವ ಶಾಸಕರುಗಳು ಪ್ರಸ್ತಾವನೆ ಸಲಿಸಿರುವುದಿಲ್ಲ. 
9 [ಕೋಲಾರ ಯಾವ ಶಾಸಕರುಗಳು ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ. 
10 |ಜಿಕೃಬಳ್ಳಾಪುರ ಯಾವ ಶಾಸಕರುಗಳು ಪ್ರಸಾವನೆ ಸಲಿಸಿರುವುದಿಲ್ಲ. 
11 [ತುಮಕೂರು ಯಾವ ಶಾಸಕರುಗಳು ಪ್ರಸಾವನೆ ಸಲಿಸಿರುವುದಿಲ್ಲ. 
12 [ರಾಮನಗರ ಯಾವ ಶಾಸಕರುಗಳು ಪ್ರಸಾವನೆ ಸಲ್ಪಿಸಿರುವುದಿಲ. 1 —| 
ಸೌಮಾರಣ್ಣಿ ಮಾನ್ಯ ವಿಧಾನಸಭಾ ಸದಸ್ಯರು 
ಜಯನಗರ ಕ್ಲೇತ್ರ-ಇವರು ಜಯನಗರ ಸಾರ್ವಜನರ 
ಆಸ್ಪತ್ರೆಗೆ ಮತ್ತು ಜಯನಗರ ರಾಜೀವ್‌ ಗಾಂಧಿ ಹೃದ್ಯೋಗ 
BTS ಆಸ್ಪತೆಗೆ ಕೋವಿಡ್‌-19ಗೆ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. ಸದರಿ ಆರ್ಥಿಕ ಇಲಾಖೆಯ 
13 ಹಿಂಬರಹದಂತೆ ತಡೆಹಿಡಿಯಲಾಗಿದೆ. ಗ 
14 |[ಚಿಂಗಳೂರು ಗ್ರಾಮಾಂ4_ ಯಾವ ಶಾಸಕರುಗಳು ಪ್ರಸಾವನೆ ಸಲ್ರಿಸಿರುವುದಿಲ್ಲ. 
15 [ಮೈಸೂರು ಯಾವ ಶಾಸಕರುಗಳು ಪ್ರಸಾವನೆ ಸಲಿಸಿರುವುದಿಲ. 
16 |ಮಂಡ್ಯ ಯಾವ ಶಾಸಕರುಗಳು ಪ್ರಸಾವನೆ ಸಲಿಸಿರುವದಿಲ್ಲ: 
17 _|ಚಾಮರಾಜನೆಗರ ಯಾವ ಶಾಸಕರುಗಳು ಪ್ರಸಾವನೆ ಸಲ್ಲಿಸಿರುವದಿಲ ಲ್ಲ. | 
18 [ಕೊಡಗು [ಯಾವ ಶಾಸಕರುಗಳು ಪ್ರಸಾವನೆ ಸಲ್ಲಿಸಿರುವುದಿಲ್ಲ. 
19 [ದಕ್ಷಿಣ ಕನ್ನಡ ಯಾವ ಶಾಸಕರುಗಳು ಪ್ರಸಾವನೆ ಸಲ್ಲಿಸಿರುವುದಿಲ್ಲ | | 
20 [ಉಡುಪಿ ಯಾವ ಶಾಸಕರುಗಳು ಪ್ರಸಾವನೆ ಸಲ್ರಿಸಿರುವುದಿಲ್ಲ- 
21 [ಶಿವಮೊಗ್ಗ ಯಾವ ಶಾಸಕರುಗಳು ಪ್ರಸ್ತಾವನೆ ಸಲ್ರಿಸಿರುವುದಿಲ್ಲ- 
22 [ದಾರವಾಡ ಯಾವ ಶಾಸಕರುಗಳು ಪ್ರಸಾವನೆ ಸಲ್ರಿಸಿರುವುದಿಲ್ಲ. ' 
ಶ್ರೀ ಸಿ.ಎಂ.ಉದಾಸಿ, ಮಾನ್ಯ ಹಾನಗಲ್ಲ ವಿಧಾನಸಭಾ 21 
2 [ಹಾವೇರಿ ಶಾಸಕರು ಮತ್ತು ಶ್ರೀ ಶ್ರೀನಿವಾಸ ಮಾನೆ, ಮಾನ್ಯ ವಿಧಾನ 
ಪರಿಷತ್‌ ಸದಸ್ಯರು ಕೋವಿಡ್‌-19ಗೆ ಪ್ರಸ್ತಾವನೆಗಳನ್ನು 
ಸಲ್ಲಿಸಿರುತ್ತಾರೆ. 46.65 
ಸುನೀಲಗೌಡ.ಬಿ.ಪಾಟೇಲ್‌, ಮಾನ್ಯ ವಿಧಾನ ಪರಿಷತ್‌ 98.99 
24 [ವಿಜಯಪುರ ಸದಸ್ಯರು LL 
ಯಾವ ಾಸ್‌ರುಗಳು ಪ್ರಸಾವನೆ ಸಲ್ತಿಸಿರುವುದಿಲ.. 


25 [ಬಾಗಲಕೋಟೆ 


ಪ್ರಮ 
ಸಂಖ್ಯೆ 


ಜಿಲ್ಲೆ 


ಮಾನ್ಯ ವಿಧಾನ ಸಭಾ/ವಿಧಾನಪರಿಷತ್‌ 
ಸದಸ್ಯರುಗಳ ಹೆಸರು ಶೀ/ಶ್ರೀಮತಿ 


ಕೋವಿಡ್‌-19ಗೆ' \ 
ಬಿಡುಗಡೆಗೊಳಿಸಿರುವ 
ಅನುದಾನ 


26 


ಚಿಕ್ಯಮಗಳೂರು 


ಈ ಜಿಲ್ಲೆಯ ಎಲ್ಲಾ ಮಾನ್ಯ ವಿಧಾನ 
ಸಭಾ!ವಿಧಾನಪರಿಷತ್‌ ಸದಸ್ಯರುಗಳ ಜಿಲ್ಲೆಯ ಎಲ್ಲಾ 
ತಾಲ್ಲೂಕು ಆಸ್ಪತ್ರೆ ಹಾಗೂ ಜಿಲ್ಲಾ ಆಸ್ಪತ್ರೆಗೆ ತಲಾ 
ಒಂದರಂತೆ ALS ಆಂಬ್ಯುಲೆನ್ಸ್‌ ಖರೀದಿಸಲು 
ಪ್ರಸ್ತಾವನೆಗಳನ್ನು ಸಲ್ಲಿಸಿರುತ್ತಾರೆ ಸದರಿ ಆರ್ಥಿಕ 
ಇಲಾಖೆಯ ಹಿಂಬರಹದಂತೆ ತಡೆಹಿಡಿಯಲಾಗಿದೆ. 


[ PERN 


ಯಾವ ಶಾಸಕರುಗಳು ಪ್ರಸ್ತಾವನೆ ಸಲ್ಪಿಸಿರುವುದಿಲ್ಲ. 


ಗದಗ 


ಯಾವ ಶಾಸಕರುಗಳು ಪ್ರಸಾವನೆ ಸಲ್ರಿಸಿರುವುದಿಲ್ಲ. 


ಬೆಳಗಾಖಿ 


ಯಾವ ಶಾಸಕರುಗಳು ಪ್ರಸಾವನೆ ಸಲ್ಲಿ ಸಿರುವುದಿಲ್ಲ.. 


ಹಾಸನ 


ಎ೦.ಎ.ಗೋಪಾಲಸ್ವಾಮಿ, ಮಾನ್ಯ ವಿಧಾನ ಪರಿಷತ್‌ 
ಸದಸ್ಯರು 


